ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎ೦ಟನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾ೦ಕ ೦1ನೇ ಜುಲೈ. 2೦15 
(ಸಮಯ: ಬೆಳಗ್ಗೆ 11.0೦ ಗ೦ಟೆಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಮೂರನೇ ಪಟ್ಟ 
ಆ) ಅಚತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಮೂರನೇ ಪಟ್ಟ 


| 2. ವಿತ್ತೀಯ ಕಾರ್ಯಕಲಾಪಗಳು 


2೦15-16ನೇ ಸಾಅನ ಈ ಕೆಳಕ೦ಡ ಅನುದಾನ ಬೇಡಿಕೆಗಳ ಮಂಡನೆ ಮತ್ತು ಚರ್ಚೆ. 


ಬೇಡಿಕೆ ಸ೦ಖ್ಯೆ ಬೇಡಿಕೆಗಳ ಹೆಸರು 
ಕ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
೦1 ಕೃಷಿ ಮತ್ತು ತೋಟಗಾರಿಕೆ 


3. ಶಾಸನ ರಚನೆ 


ವಿಧೇಯಕವನ್ನು ಮಂಡಿಸುವುದು. 


ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕ, 2೦1೮ 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು; 


ಅ) 2೦15ನೇ ಸಾಅನ ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


4. ಗಮನ ಸೆಳೆಯುವ ಸೂಚನೆಗಳು _ 


ಕ ಎ ವಿ. ಸುನೀಲ್‌ಕುಮಾರ್‌ ಅವರು ಶಾಸಕರ ಸ್ಥಳೀಯ ಪ್ರದೇಶಾಜವೃದ್ಧಿ ಯೋಜನೆಯ 

ಪರಿಷ್ಕೃತ ಮಾರ್ಗಸೂಚಿಯನ್ವಯ ತತಾ ಡ8 ಭವನ ನಿರ್ಮಾಣಕ್ಕೆ ಅನುದಾನ 
ನೀಡಲು ಅವಕಾಶವಿದ್ದರೂ, ಅಧಿಕಾರಿಗಳು ಸಮುದಾಯ ಭವನ ನಿಮಿ೯ಸಲು 
ಅವಕಾಶವಿಲ್ಲವೆಂದು ಹೇಳುತ್ತಿರುವ ಬಗ್ಗೆ ಮಾನ್ಯ ಯೋಜನೆ ಮತ್ತು ಸಾ೦ಖ್ಯಕ, ಮಾಹಿತಿ 
ತ೦ತ್ರಜ್ಞಾನ ಮತ್ತು ಜೈವಿಕ ತ೦ತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ 
ಗಮನ ಸೆಳೆಯುವುದು. 


ಪು.ತಿ.ನೊ6,. 


ಎ. 
೫. 4 


. ಶ್ರೀಮತಿ ಶಾರದಾ ಪೂರ್ಯ ಸಾಯಕ ಅವರು ಶಿವಮೊಗ್ಗ ತಾಲ್ಲೂಕಿನ ಮಡಕಿಚೀಲರು 
ಗ್ರಾಮದ ಸರ್ವೆ ನಂ. 78 ಮತ್ತು 79ರಲ್ಲನ ಜಮೀನುಗಳಲ್ಲ ಸಾಗುವಳ ಮಾಡುತ್ತಿರುವ 
ಬಗರ್‌ ಹುಕುಂದಾರರಿಗೆ ಜಮೀನು ಸಕ್ರಮಗೊಳಸಿ ಹಕ್ಕು ಪತ್ರಗಳನ್ನು ನೀಡುವ ಬಗ್ಗೆ 
ಮಾನ್ಯ ಕ೦ದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಿದ್ದು ಚ. ನ್ಯಾಮಗೌಡ ಅವರು ಜಮಖಂಡಿ ತಾಲ್ಲೂಕಿನ ಅಡಿಹುಡಿ, ತೊದಲಬಾಗಿ 
ಏತ ನೀರಾವರಿ ಯೋಜನೆಗಳ ವಿದ್ಯುತ್‌ ಉಪಕರಣಗಳು ಹಾಳಾಗಿ. ನೀರೆತ್ತುವ 
ಕಾಯರ ಸಂಪೂರ್ಣ ಸ್ಥಗಿತಗೊ೦ಡಿರುವುದರಿಂದ ರೈತರಿಗೆ. ಉಂಟಾಗಿರುವ 
ತೊ೦ದರೆಯ ಬಗ್ಗೆ ಮಾನ್ಯ ಸ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ಜಲ್ಲೆಯ ಸುಮಾರು 14 ಸಾವಿರ ಹೆಕ್ಟೇರ್‌ 
ಪ್ರದೇಶದಲ್ಲ ಆಲೂಗಡ್ಡೆ ಬೆಳೆಯು ಸಂಪೂರ್ಣ ನಾಶವಾಗಿದ್ದು ರೈತರಿಗೆ ಪರಿಹಾರ 
ಒದಗಿಸುವ ಖಗ್ಗೆ ಮಾನ್ಯ ಕೃಷಿ ಮಾರುಕಟಣ್ಣಿ ಮತ್ತು ತೋಟಗಾರಿಕೆ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಕೆ.ಜ.. ಖೋಪಯ್ಯ ಅವರು ಕೊಡಗು ಜಲ್ಲೆಯ ವಿರಾಜಪೇಟೆ ತಾಲ್ಲೂಕಿನ 
ಪೊನ್ನಂಪೇಟೆ ವ್ಯಾಪ್ತಿಗೆ ಬರುವ ದೇವಪುರ ಗ್ರಾಮದಲ್ಲ ಅತ್ಯಾಚಾರಕ್ಕೊಳಗಾದ 
ಮಹಿಳೆಗೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳದ 
ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ ಜೋಲ ಅವರು ನಿಪ್ಪಾಣಿಗೆ ಕ್ರೀಡಾ೦ಗಣ ಮ೦ಜೂರು 
ಮಾಡಿ ಅದರ ಅಭಿವೃ ಬಗೆ ಹಣಕಾಸು. ನೆರವು ಒದಗಿಸುವ ಬಗ್ಗೆ ಮಾನ್ಯ ಯುವ 
ಸಬಅೀಕರಣ ಮತ್ತು ್ರೀಡಾ ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


- ಶ್ರೀ ಸಿ.ಆ.ರವಿ ಅವರು ಗ್ರಾಮ ವಿಕಾಸ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ 
ಗ್ರಾಮಗಳನ್ನು ಆಯ್ಕೆ ಮಾಡಲು ವಿಧಿಸಿರುವ ನಿಬ೦ಧನೆಗಳನ್ನು “ಇ ಟಗಟಸುವ ಬಗ್ಗೆ 
ಮಾನ್ಯ ಗ್ರಾಮೀಣಾಜವೃದ್ಧಿ ಪತ್ತು ಚಾಚಾ ಸಚಿವರ. ಗಮನ 
ಸೆಳೆಯುವುದು. 


. ಶ್ರೀಯುತರುಗಳಾದ ಎಂ.ರಾಜಣ್ಣ, ಸಿ.ಎನ್‌.ಬಾಲಕೃಷ್ಣ, ಹಿಳ್ಳಮುನಿಶಾಮಪ್ಪ, 
ಕೆ.ಎಸ್‌. ಮ೦ಜುನಾಥ್‌ಗೌಡ ಮತ್ತು... ನಾರಾಯಣಗೌಡ ಅವರುಗಳು ರಾಜ್ಯದಲ್ಲಿ 
ಪ್ರಧಾನ ಮಂತ್ರಿ ಗ್ರಾಮ ಸಡಕ್‌ ಯೋಜನೆಯನ್ನು ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ರಾಜ್‌ ಇಲಾಖೆಯೊಂದಿಗೆ ವಿಅನಗೊಳಸಿದಲ್ಲ ತೊ೦ದರೆ 
ಉ೦ಟಾಗುವುದರಿ೦ದ ಯೋಜನೆಯನ್ನು ಈಗಿರುವಂತೆಯೇ ಮುಂದುವರೆಸುವ ಬಗ್ಗೆ 
ಮಾನ್ಯ ಗ್ರಾಮೀಣಾಭವ್ಯದ್ಧಿ ಮತ್ತು. ಪಂಚಾಯತ್‌ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಯು.ಐ. ಬಣಕಾರ ಅವರು ಹಾವೇರಿ ಅಲ್ಲೆ ಹಿರೇಕೆರೂರ ತಾಲ್ಲೂಕಿನ ಮೈದೂರ 
ಕೃಷಿ ಜಮೀನಿನಲ್ಲಿ ಸಾಗುವಳ ಮಾಡುತ್ತಿರುವ ಜಮೀನು ಮಾಲಕರ 

ಮಸ್ಯೆಗಳಗ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಬ 


1೦.ಶ್ರೀಯುತರುಗಳಾದ ಕೆ.ಎಂ.ಶಿವಆ೦ಗೇಗೌಡ, ಹೆಚ್‌.ಕೆ... ಕುಮಾರಸ್ವಾಮಿ ಹಾಗೂ 
ಹೆಚ್‌.ಡಿ.ರೇವಣ್ಣ ಅವರುಗಳು ಹೊಳೆನರಸೀಪುರದಲ್ಲರುವ ಸರ್ಕಾರಿ ಪ್ರಥಮದರ್ಜೆ 
ಕಾಲೇಜು ಮತ್ತು ಸರ್ಕಾರಿ ಮಹಿಳಾ ಪ್ರಥಮದರ್ಜೆ ಕಾಲೇಜು, ಪಡುವಲಕಹಿಫ್ಸೆ 
ಶ್ರೀ ಹೆಚ್‌.ಡಿ.ದೇವೇಗೌಡ ಸರ್ಕಾರಿ ಪ್ರಥಮದರ್ಜೆ ಕಾಲೇಜು ಹಾಗೂ ಉದಯಪುರ 
ಸರ್ಕಾರಿ ಪ್ರಥಮದರ್ಜೆ ಕಾಲೇಜುಗಳಲ್ಲಿ ಬೋಧಕ/ಬೋಧಕೇತರ ಸಿಬ್ಬ೦ದಿಗಳ ಕೊರತೆ 
ಹಾಗೂ ಉದಯಪುರ ಸರ್ಕಾರಿ ಪ್ರಥಮದರ್ಜೆ ಕಾಲೇಜನಲ್ಲಿ ಎಂ.ಕಾ೦ ಕೋರ್ಸನ್ನು 
ಪ್ರಾರಂಭಸದಿರುವುದರಿ೦ದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಗೆ ತೊ೦ದರೆಯಾಗುತ್ತಿರುವ 
ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


ಎ೦ಂ.ಗುರುರಾಖ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(111://(12.॥87.17110.17/85501701771100/1100.11117) 


ಓಗಿ೧?1ಗಿ17ಗಿ (ಗ [೯೮15 ಗ1₹/£ ಗಿ5೦೯11811/ 


೯೦೧1೯೯11 1557180/ 
(5107 5೮55100೧) 


1517 ೦೯ 8058111೯55 
`'(ಆಗ7೮56೫%, (೧೮ 1೯: 70/, 2015 


(11೧76: 11.00 ೩.೧7.) 


1. 0085110೧75 


೧೬೮5೦೧೨ 101 ೦೨ ಗ.೧7೨೪೬೮[5 


೩) 


7೧16 1158 
0) 


೧೬೮9೦೧೨ 10೦! 10೮೧ ಗಿ೧5೦೬೬೮೯5 


816 115 


, 2. ೯17/,41('1,41, 1211517/1/ ೬5 


11111060/01100 ೩16 12150055100 ೦0 170 1011097111 12017065 107 ೮7೩07(5 107 170 30೩7 
2015-10. 
007206 | 1೩1116 01 (36 1201118005 . ೫. 
ದಂ ಹ ಹ್‌ _ 
07 _ 1೩7೩] 12೮1601001700/ ೩೧6 7800087೩! 1೩ಜ) _ 
441 ಚ 


ಗ.110011010 ೩೫6 ರ ್‌್ಚ್ಚಾುುಡ 


| 3. [೯೮15147171೯ 8015111೯55 _ 


61... ₹೦೫ 17೧೦೧೪೮11೦೫ 


776 (0217202312 ೬೦12/೬113 (೧17೮೧೮೧7601) 811, 2015 


5/1 51ಗ062130732120 (0೧1೮8 111೧15೧) ₹೦ ೧10%೮:- 
೩. 


(31 1೮೩8೪೮ ಏಂ 813೧166 10 1೧17೦606 17/6 (8081813 ೦81/13 
(ಗಿ176೧6/7601) 8111, 2015 


..8190 ₹೦ 1೧1/06೦6 ಗ 8॥|, 


0,114), 


[ಪ 


ಪ 


ವ್ರ 


4. (411170; ೬1111/1107. ೫01೮೯5 


೮/1 3. ೮71] 1013187 10 ೦೩॥ 1110 ೩110೧100 0೦% 110101೮ 311/1510 107 11011710೮ ೩೧೮ 
ಆ181151108, .. 1710117180100 10001070108). ೩೧6. 8101001110೦ 0 ೩೧೮... 5೦1೮೧೦೮ ೩00 
1೦೮11110108) 1೮ ೩101130 1178! 113೮ 01110015 81೮ 00116 518100 ೩5 10 111016 15 170 0101151010 
10 ೮೦051101 00111111711)” 11811 ೮೫೮11170081 111070 15 ೩ 10115100 10 01701100 87೩715 10 
0೦151701 0೦011710111” 11೩11 110111 1.081518101'5 1.೦೦೩! ೦೩ 12016101001 1120 85 
[01 10 70111800 8100111105 ೦81110 10191810175 1೦೦೩] 41೦೩ 12010100110! 5000130. 


೪173! ೪1೩1808 000171೩ 71೩11 1೧ ೦811 1110 ೩1001101 0೦8 110/7110 11115101 101 ೩೦೪೮೧೬೦ 
೦810113 10801811781100 ೧! 1870 8110 14011001101 ೧ 11110 00008 10 00 08087 
11110111 ೦01111೩1015 1೫00 ೭7೦ 00111811118 10 110೮ 18705 ೧೧ 5೪0 2೫0.78 ೩೧6 79 01 


1/18081101111111 11110೮, ೮0118111088 1810/10, 


೪71 510060 0. ?'೩772800008 10 0೩/1 (10 ೩00೦011101) 01 1101015 11115107 10೦7 111101 
1111881100 1088101178 1055 01/18 0೩500 10 010 18177015 0600 10 60[0120( 01 01000/1081 
0010171005 01 41701, 10218081 1111 11188101 501101110೮ 01 2೩/718/೩1161 110ಓ. 


೪11 11.1), 12018/12೩ 10 081 110 ೩೮110೧ 01 1100701೮ 711171510೯ 101 .ಗಿ.€1100110170 
1/18/1:01113್ರ ೩06 11011100111 1೮8೩101118 10 ॥10%106೮ ೮೦106058(1011 10 130೮ 001810 
5109/೮1 511100 (110 101810 ೦10೦05 [0೪೫/0 111 ೩100060 14 (005800 000070 01 1೩76 1೩5 
0011 0೦॥7॥10101/ 61118000 111 11255811 015(110( . 


೮71 (ಓ,(೮,00/8180 (0 00/11 (0 8110111100 0111007110 1111115101 101 5೦೦೬೩! ೫/೮1(/೮ ೩೧೮ 
13808/0/0 (135505 '/01(7೮ 7೮101118 10 0101100೮ ೮೦111[ಐ೮1158(100 10. 170೮ ೫೦01೩1 
೪110. 1185 50/10/೮0 1720೮ 10. 12018/078೬ 1೫111800. 112 00. 1111115 01 100/1281100(0 01 


ಸ/1[0]8[2010 18128 0೦1 150088 6151110, 


517. 5085011818 11118581300 1011 10 081| 130 ೩(10111101) 01 110701೮ ಗಿ11115107 ೦1 (3೮ 
5೩1೮ 1೯ 3100/11 11111/20701111011( ೩076 95/0115 ೩೫ 1151101108 1700816111 10 ೩೦೦೦/೧೮ 


5811011011 ೦1 51801111) 10 3/1)[02೩111 18111 ೩110 101100 11118130181 ೩551518100 11101010. 


೪11 ಟಿ.?1.881%1 10 081 1110 81001100 01 11011116 11111510 10/ ೩0181 12010100170 870 
೩7007೩10 12) 108೩761೧ 1018181100 ೦ 1011725 870 ೮೦೧0110175 1111005660 10 501001 


1110 31111808 17 705/0೦! 01'1117107701181100 ೧1೮17118 ಸ/11858 3101878. 


ಹೆ 


8... 5(1)11005 ಗಿ1ೆ.10]8178, ಟಿ.?೫. 13012101511, 0111. /1111152111800೩. ಓಓ.5.1/10/]0/18/1) 


(0೪೫೩ ೩೧0 72/87/812೩ ್ರ೦೪೫'೮೩ 10 ೦೩! 1೮ ೩೦01101 01್ಶ 1100016 11111510 101 1೩/೩1 
1)೭೪೮1೦)07350! ೩/70 10/10118)1810 1೩] 17೮88161116 ೦೦011೬81101 01. 1'1೩611೩78 ಗಿ14!1111 
(318173೩ 5೩60 3018178 05 1! 15 51000 1! ೫0010 ೦8೩0500 10 01110013" 11 1110 5810 3'0ಡಗಡಿ 


185 11101806 ೫/11 8/01 10101011101 ೩116 08/018718(0 10) 17 1110 91010. 


9. 5/1 ಟಿ.0ಿ.38/1818/ 10 0೩11 (30 ೩೦111100 ೦/ 11011' 010 %/11115(01 101 1೩011೮7೮ 7008706170 


[0 501 11811! 1130೮ /100101135 0೦1 18110 11010015 1೫/1110 ೩7೮ ೮111೪81118 111 88110011೬1೩] 18006 


01. 1/1/6011 11118 01 1110801010 1810, 111-011 61911101. 


10. 5/1910/(5 (ಓಗಿ/ 61118111108 0೫/68, 11.1 10 17187051781] ೫7೮ 11.1),100181178 10 00/1 


111೮ ೩1100011 0೦1 1100110 1/1/1150 101 1110101" 1160081100 ೩೧6 10011517 768೩1013 
1181051112 01118 0೩500 ₹0 10 58000018 01 10181 108100 010 (0 80011860 01 ೩೦!1112 
೩116, 0012-10800118 51811" 111 (0೪೦70177001 11150 8780೮ 00110೮ ೩೧6 01೮71173001 
ಸ/017300 11151 8780೮ ೦011066, ₹101078/510/, 911 11.1).1)01:080೫6೩ ೮0161711107 1/5! 
೮೦11೦೮, 0860018101೮ 80೧0 (0%೮1117700/ 1151 001158೮. (08380೬೩ . ೩೧6 7011- 
001131110700113001 01 ಗಿ/(ಿ017 ೦೦೦0505 1 0101111100 11191 8೩6೮ 608/೬ 0011066. 


(1687೩00೩. 


11.110 041೬ 
5€೮೮(೭೧ 


೫7೫ ಸಾಮು 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(11:11. 1081.710.17/855017017/100/100.1173) 


